| ಸಿರಿಗನ್ನಡಂ ಗೆಲ್ಲೆ | 


ವೈ.ವಾ. ಭೀಮಾಚಾರ್ಯ ವಡನಿ(ಕಾವ್ಯರತ್ನ) 


ಇವರ ಜೀವನ ಚರಿತ್ರ. 
TS 


(ಬರೆದವ: ವಡವಿ ಹನುಮ.) 


ಕದರಮಂಡಲಗಿಯೆಂಬದೊಂದು ಗ್ರಾಮ. ಇದು ಧಾರವಾಡ ಜಿಲ್ಲೆಯ 
ರಾಣೀಬೆನ್ನೂರ ತಾಲೂಕಿನಲ್ಲಿ ಇರುವದು. ಈ ಊರಲ್ಲಿ ಪುರಾಣ ಪ್ರಸಿದ್ಧ 
ನಾದ ಮಾರುತಿರಾಯನು ಸೆಲೆಸಿರುವದರಿಂದ, ಇದು ಪುಣ್ಯಸ್ಥಳವೆನಿಸಿಕೊಂ 
ಡಿರುವದು. 

ಇಂಥ ಪುಣ್ಯಕರವಾದ ಸ್ಥಳದಲ್ಲಿ ವಡವಿ ಹನುಮಂತಾಚಾರ್ಯರೆಂಬವ 
ರೊಬ್ಬರು ವಾಸವಾಗಿದ್ದರು. ಇವರಿಗೆ ಯಮುನಾಬಾಯಿಯೆಂಬ ಸುಶೀಲಳೂ 
ಸಾಧ್ವಿಶಿರೋಮಣಿಯೂ ಆದ ಪತ್ತಿಯಿದ್ದಳು. ಈ ಪುಣ್ಯಶೀಲ ದಂಪತಿಗಳ 
ಗರ್ಭದಲ್ಲಿಯೇ ಈ ಗ್ರಂಥದ ಲೇಖಕರೂ ನನ್ನ ಪೂಜ್ಯ ಏಿತೃಗಳೂ ಆದ 
ಭೀಮಾಚಾರ್ಯರವರು ಶಾಲಿವಾಹನ ಶಕದ ೧೮೦೫ನೇ ಸುಭಾನು ಸಂವತ್ಸ 
ರದ ಚೈತ್ರ ಕೃಷ್ಣ ೩ ಬುಧವಾರ ದಿವಸ ಜನ್ಮವೆತ್ತಿದರು. ೫ ವರ್ಷದವರಗು 
ತ್ತಲೆ ಅದೇ ಊರಲ್ಲಿರುವ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು 
ಪ್ರಾರಂಭ ಮಾಡಿದರು. ಕುಶಾಗ್ರಬುದ್ಧಿ ಯವರಾದ್ದ ರಿಂದ ಪ್ರಾಥಮಿಕ ಶಿಕ್ಷಣ 
ವನ್ನು ಬೇಗನೆ ಮುಗಿಸಿ ಟ್ರೇನಿಂಗ ಕಾಲೇಜನ್ನು ಸೇರಿದರು. ಅಲ್ಲಿಯಾದರೂ 
ಒಳ್ಳೇ ವಿದ್ವಾಂಸರೆನಿಸಿಕೊಂಡು, ಮೂರನೇ ವರ್ಷದ ಸರ್ಟಿಫಿಕೇಟನ್ನು ಸಂ- 
ಪಾದಿಸಿ, ಶಿಕ್ಷಣ ಖಾತೆಯ ನೌಕರಿಯಲ್ಲಿ ಸೇರಿದರು. 

ಇವರ ಒಲವು ಚಿಕ್ಕಂದಿನಿಂದಲೆ ಭಗವದ್ಭಕ್ತಿಯ ಕಡೆಗೇ ವಿಶೇಷ 
ವಾಗಿತ್ತು. ಅದಕ್ಕೆ ಇವರಲ್ಲಿರುವ ವಿದ್ವತ್ತೆಯೂ ಶೋಧಕಬುದ್ಧಿಯೂ ಜೋ- 
ಡಾದ್ದರಿಂದ, ಇವರು ಅನೇಕ, ಭಗವದ್ಭಕ್ತರ ಚರಿತ್ರಗಳನ್ನು ಶೋಧಿಸಿ ಬರೆದರು. 
ಅವುಗಳನ್ನೆಲ್ಲ ಮುಂದೆ ವರ್ಣಿಸುವೆನು. ಇರಲಿ. 

ನಂತರ ಇವರು ಜೆಳಗಾವಿಯಲ್ಲಿ ೧೯೨೧ನೇ ಇಸ್ವಿಯಲ್ಲಿ ಜರುಗಿದ ಕಲ 
ಳತ್ತಾ ಸಾಹಿತ್ಯ ಪರೀಕ್ಷೆಗೆ ಕುಳಿತರು. ಆಗ ಇವರ ವಿದ್ವತ್ತೆಯು ಮತ್ತಿಷ್ಟು 


Rarest Archiver 


| *) 
ಪ್ರಕಟವಾಗಿ ಇವರಿಗೆ «ಕಾವ್ಯರತ್ತ' ಎಂಬ ಪ್ರಶಿಸ್ತಿಯು ಲಭಿಸಿತು. 

ಆ ಮೇಲೆ ದಾವಣಗೆರೆ ಪ್ರಾಣಿದಯಾಜ್ವ್ಞಾ ನಪ್ರಸಾರಕ ಸಂಘದವರು 
ಏರ್ಪಡಿಸಿದ ಪ್ರಬಂಧಸ್ಪರ್ಧೆಯಲ್ಲಿ ಭಾಗವಹಿಸಿ "ಗೋಸಂರಕ್ಷಣೆ' ಎಂಬ ಪ್ರ- 
ಬಂಧವನ್ನು ಬರೆದು, ಪ್ರಥಮ ಬಹುಮಾನವನ್ನು ಪಡೆದರು; ಮತ್ತು ಧಾರ 
ವಾಡದ ಜಯಕರ್ನಾಟಕ ಸಂಪಾದಕರು ಏರ್ಪಡಿಸಿದ ಸ್ಪರ್ಧೆಯಲ್ಲಿಯೂ 
ಭಾಗವಹಿಸಿ ಬಹುಮಾನವನ್ನು ಪಡೆದರು. 

ಮುಂದೆ ಬೆಂಗಳೂರಿನಲ್ಲಿರುವ ದಾಸಕೂಟದ ಗುರುಗಳಾದ ಶ್ರೀಮಾನ್‌ 
ತಂದೆ ಮುದ್ದುಮೋಹನ ವಿಠಲಾಂಕೆತ ಪರಮಪ್ರಿಯ ಸುಬ್ಬರಾಯದಾಸರ 
ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅವರಿಂದ "ಮಾರುತೀಶ ವಿಠಲ' ಎಂಬದಾಗಿ 
ಅಂಕಿತೋಪದೇಶವನ್ನು ಪಡೆದರು; ಮತ್ತು ಅವರನ್ನು ಶಕೆ ೧೮೫೬ನೇ ಭಾವ 
ಸಂವತ್ಸರದ ಕಾರ್ತಿಕ ಶುದ್ದ ದಶಮಿ ಶುಕ್ರವಾರ ದಿವಸ ಕದರಮಂಡಲಗಿಗೆ 
ಕರೆಯಿಸಿಕೊಂಡು, ತಮ್ಮ ಮನೆಯಲ್ಲಿ ಅವರನ್ನು ಅನೇಕ ರೀತಿಯಿಂದ 
ಪೂಜಿಸಿ, ನಮಗೆಲ್ಲರಿಗೂ ಅಂಕಿತೋಪದೇಶವನ್ನು ಕೊಡಿಸಿದರು ಆ ಕಾಲಕ್ಕೆ 
ಇವರು ಗುರುಗಳಿಗೆ ಅರ್ಪಿಸಿದ ಪದ್ಯರೂಪೀ ನವರತ್ತ ಮಾಲೆಯು ಇವರಲ್ಲಿದ್ದ 
ಗುರುಭಕ್ತಿಯನ್ನೂ, ಕವಿತ್ವಶಕ್ತಿಯನ್ನೂ, ವರ್ಣನಾಸಾಮಧ್ಯೇ ವನ್ನೂ ಜೆನ್ನಾ 
ಗಿ ವ್ಯಕ್ತಪಡಿಸುವಂತಿರುವದರಿಂದ ಅದನ್ನು ಈ ಕೆಳಗೆ ಕೊಟ್ಟಿದ್ದೇನೆ: 

ಕಂದ| ತ್ರೀ ಲಕುಮಿಸೇವ್ಯ ಪಾದಂ | 
ಬಾಲಕನೆಂಡೆನಿಸಿ ಶಕಟಿನೊತ್ತಿದ ಪಾದಂ | 
ಕಾಳಿಯನೆ ತುಳಿದೆ ಪಾದಂ | 
ಪಾಲಿಕೆಮಂಗಳವನಿತ್ತುಭಕ್ತರ ಸತತಂ (| 
ಇಳೆಯೊಳತಿ ಪೂತಮೆನಿಪಾ | 
ಶಲಿನರಸೀನಪುರಡೆ ಜನಿಸಿ ಶೇಷಾಂಶದಲೀ ॥ 
ಎಳೆತನದೆ ದಾಸಕೂಟದ | 
ಪೊಳೆಯೊಳಗೀಸುತ್ತ ಪೋದರೇಂ!! ಸುಕೃತಿಗಳೋ |5| 
ವರದೇವರಾಯದುರ್ಗದ | 
ನರಸಿಂಹನದಯದೆ ದಾಸಕೂಟದ ಸಭೆಯಂ | 
ವಿರಚಿಸಿ ಸಜ್ಜನ ಸೇವೆಯೊ | 
ಳಿರುತಂ ಪರಮಾರ್ಥ ಚಂದ್ರನಂ ಪಸರಿಸಿದಂ ೩! 
ಶ್ರೀ ನಿಜಯದಾಸವರ್ಯರ | 
ಸೇವಕರುನ್ನತಿಯ ಮುದ್ದುಮೋಹನರಿಂಗೆ | 


Rarest Archiver 


೩) 


ಪೂರ್ವದ ಬುಷಿಯೋಲ್‌ ಶಿಷ್ಯರು | 
ಕೋವಿದರೀತಂದೆ ಮುದ್ದುಮೋಹನರಾದರ್‌ |೪| 
ಗಳಿಸುತ ಶಿಸ್ನಸಮೂಹವ | 

ಕಳೆದುಂಬಿದ ಬೆಂಗಳೂರ ನಗರದಿ ನಿಂದು || 
ಬಲುಚೋಧನೆಯಿಂ ಸುಜನರ | 

ಕಲುಷವ ಕಳೆಯುತ್ತ ಲಮೃ ತವರ್ಷವಗರೆದರ್‌ 18 
ಇಲ್ಲದಿರೆ ದೇಹಕಂಕಿತ | 
ಸಲ್ಲದುತಾಸಲ್ಲದೆನುತಲುಪದೇಶಿಸುತಂ || 
ಫುಲ್ಲಲೋಚನನ ಕೃಪೆಯಿಂ | 

ದೆಲ್ಲರ್ಗಂಕಿತವನಿತ್ತು ದಯದೋರಿದಕ್ಕೆ 1೬| 
ಸುಗುಣಗಣಾಂಬುಧಿ ಚಂದ್ರಂ | 
ಭಗವದ್ಭಕ್ತಾಗ್ರಗಣ್ಣ ಪುರುಷರೊಳಿಂದ್ರಂ | 
ಜಗವರಿಯಲ್ಪಭುಜಾತಂ | 

ಭ.ಗುವಂಶಜ ದಾಸರಾಯಸುಮನೋತ್ತಂಸಂ | 
ಹರಿಯೊಲ್ಮೆಯಿಂದವ.ತಿಶಯ 

ಹರಿತೇಜದಿ ನೊಪ್ಪಿ ಹರಿಯನಾಮಾಭಿದರಿು | 
ಹರಿಕಥೆಯನನ್ಸು ತಸಾರವ। 

ಹರಿಯಿಸಿದಂ ಹರಿಯಿದಲ್ರೆ! ಕರ್ನಾಟಕದೊಳ್‌ || 
ಕದರೂರೇಶನ ಕರುಣವೊ | 
ಸದಮಲಗುರುಹಿರಿಯರಕಿಯವುಣ್ಯದ ಫಲವೊ | 
ಒದಗಿಬಂದೆನ್ನ ಗುರುಗಳ | 

ಸದನದಿಸದನಿತ್ತು ಕುಲವನುದ್ಭರಿಸಿದಕಿ lle || 
ಗುರುದೈವಶಿಸ್ಯಕೋಟಗೆ 

ಗುರುವೇ ತಾರಕನು ಘೋರಸಂಸ್ಕೃ ತಿಗೆಂದುಂ I 
ಗುರುಚರಣಕೃರ್ಪಿಪೆನೀ 
ನುರುತರನವರತ್ನಸಾಲೆಯಂ ಭಕ್ತಿ ಯೊಳು llnop 
ಸೇರುಗೆ ಸಕಲ್ಳೆಶ್ವರ್ಯವು | 

ಸೇರುಗೆಯುನ್ನಂತ ದಾಯುರಾರೋಗ್ಯಗಳು | 
ಸೇರುಗೆಗುರುಗಳ್ಳೆನುತವೆ 
ಕೋರುವೇನಾಮಾರುತೀಶವಿಕ್ಕ ಲಗನಿಶಂ ॥೧೧॥ 


Rarest Archiver 


[೪] 

ಇದರಂತೆಯೇ ಇನ್ನೂ ಅನೇಕ ಪದ-ಸಪದ್ಯಗಳನ್ನು "ಮಾರುತೀಶ 
ವಿಠಲ' ಎಂಬ ಅಂಕಿತದಿಂದಲೇ ರಚಿಸಿದ್ದಾರೆ. ಅವುಗಳೆಲ್ಲವೂ ಬಹಳೇ ಸುಂ 
ದರವಾಗಿಯೂ ಭಗವದ್ಭ ಕ್ತಿಪೂರಿತವಾಗಿಯೂ ಇರುವವು. ಅವೆಲ್ಲವುಗಳನ್ನೂ 
ಕೂಡಿಸಿ ಬೇರೊಂದು ಪುಸ್ತಕವನ್ನೇ ಪ್ರಕಟಿಸಬೇಕೆಂಬ ಆಶೆಯಿದೆ. 

ಇನ್ನು ಇವರು ರಚಿಸಿದ ಗ್ರಂಥಗಳನ್ನಷ್ಟು ವಿವರಿಸಿ ಈ ಚಿಕ್ಕ ಲೇಖನ 
ವನ್ನು ಮುಗಿಸುತ್ತೇನೆ. 

ಮೊದಲನೆಯ ಗ್ರಂಥ:--«ಕದರಮಂಡಲಗಿಯ ತ್ರೀ ಹನುಮದಾಸರು? 
ಎಂಬದು. ಇದರಲ್ಲಿ ಕದರಮಂಡಲಗಿಯಲ್ಲಿ ಕ್ರಮವಾಗಿ ಆಗಿ ಹೋದ ತ್ರೀ 
ಹಿರೇ ಆಚಾರ್ಯರು, ಶ್ರೀ ರಾಮದಾಸರು, ಶ್ರೀ ಶ್ರೀನಿವಾಸದಾಸಿರು ಎಂಬ 
ಮೂವರು ಭಗವದ್ಭಕ್ತರ ಚರಿತ್ರಗಳು ಸುಂದರವಾಗಿ ವರ್ಣಿಸಲ್ಪಟ್ಟಿವೆ. ಇದು 
ಮೊದಲು ಆನಂದವನದ ಸದ್ಭೋಧ ಚಂದ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಪ್ರತಿ 
ಗಳು ತೀರಿದ್ದರಿಂದ ಬೆಂಗಳೂರಿನಲಿರುವ ಗುರುವರ್ಯ ತಂದಿ ಮುದ್ದು 
ಮೋಹನ ವಿಠಶಲದಾಸರಾಯರು ಒಬ್ಬೊಬ್ಬರ ಚರಿತ್ರೆಯನ್ನೇ ಬೇಕೆ ಬೇಕೆ 
ಯಾಗಿ ಪ್ರಕಟಸಿರುವರು. 

ಎರಡನೆಯ ಗ್ರಂಥವೇ:--ಈ ಕನಕಮಹಿಮಾದರ್ಶ' ವೆಂಬದು. 
ಇದರಲ್ಲಿ ಕಾಗಿನೆಲ್ಲಿಯಲ್ಲಿ ನೆಲಿಸಿ ಪ್ರಸಿದ್ಧ ಭಗವದ್ಭಕ್ತನಾದ ಕನಕದಾಸನ 
ಚರಿತ್ರವು ಸುಂದರವಾಗಿ ವರ್ಣಿಸಲ್ಪಟ್ಟಿದೆ. ಇದಾದರೂ ಮೊದಲು ಸದ್ಬೋಧ 
ಚಂದ್ರಿಕೆಯಲ್ಲಿಯೇ ಪ್ರಸಿದ್ಧವಾಗಿತ್ತು. 

ಮೂರನೆಯ ಪುಸ್ತಕವು: ಹೆಳವನಕಟ್ಟಿ ಗಿರಿಯಮ್ಮ'ನ ಚರಿತ್ರವು. 
ಇದರಲ್ಲಿ ಮೈಸೂರ ಸೀಮೆಯೊಳಗಿನ ಕೊಮಾರನಹಳ್ಳಿ ಎಂಬ ಊರಲ್ಲಿ ಆಗಿ 
ಹೋದ ರಂಗನಾಥನ ಭಕ್ತಳಾದ ಗಿರಿಯಮ್ಮ ಎಂಬ ಭಗವದ್ಬಕ್ತಳ ಚರಿತ್ರವು 
ಹೃದಯಂಗಮವಾಗಿ ವರ್ಣಿತವಾಗಿದೆ. 

ನಾಲ್ಕನೆಯದು: ಶ್ರೀಮದ್ರಾ ಘವೇಂದ್ರಗುರುಕಥಾಮೃತ ವೆಂಬದು. 
ಇದರಲ್ಲಿ ಮಂತ್ರಾಲಯಮಠದ ಶ್ರೀರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಚರಿ 
ತ್ರವು ಅನೇಕ ಮಹಿಮಾವಿಶೇಷಗ್ಗಳಿಂದ ಕೂಡಿ ವರ್ಣಿಸಲ್ಪಟ್ಟಿದೆ. ಇದು 
ಮೊದಲು ಸದ್ಬೋಧ ಚಂದ್ರಿಕೆಯಲ್ಲಿ ಪ್ರಕಟವಾಗಿತ್ತು. ನಂತರ ಇದರಲ್ಲಿ 
ಮತ್ತೆ ಕೆಲವು ವಿಷಯಗಳನ್ನು ಹೊಸದಾಗಿ ಸೇರಿಸಿ, ಎರಡನೇ ಆವೃತ್ತಿಯನ್ನು 
ತೆಗೆದಿದ್ದಾರೆ. ಇದರ ಪ್ರತಿಗಳು ಈಗ ನಮ್ಮಲ್ಲಿ ಸಿಗುತ್ತಿದ್ದು ಬೇಕಾದವರು 
ತರಿಸಿಕೊಳ್ಳಬಹುದು. 

ಐದನೆಯದು:--ಶ್ರೀ ಸತೃಸಂಧಕಥಾಮೃತ'ವು. ಇದರಲ್ಲಿ ಉತ್ತರಾದಿ 


Rarest Archiver 


[೫] 

ಮಠದ ಶ್ರೀ ಸತ್ಯಸಂಧಸ್ವಾಮಿಗಳವರ ಚರಿತ್ರವೂ ಮಹಿಸಿಕ್ಷೇತ್ರ ಮಹಾ 
ತ್ಮೆಯೂ ಸುಂದರವಾಗಿ ಬರೆಯಲ್ಪಟ್ಟಿವೆ. ಇದಾದರೂ ಸದ್ಭೋಧ ಚಂದ್ರಿಕೆ 
ಯಲ್ಲಿಯೇ ಪ್ರಸಿದ್ಧವಾಗಿದೆ. 

ಆರನೆಯದು: ಶ್ರೀಪಾದರಾಜ ಕಥಾಮೃತ' ಅಥವಾ "ದಾಸಕೂಟದ 
ಅರುಣೋದಯವೆ'ಂಬದು. ಇದರಲ್ಲಿ ಮುಳಬಾಗಿಲಮಠದ ಶ್ರೀಪಾದರಾಯ 
ಸ್ವಾಮಿಗಳವರ ಚರಿತ್ರೆಯೂ ಮಹಿಮಾವಿಶೇಷಗಳೂ ಬಣ್ಣಿಸಲ್ಪಟ್ಟವೆ ಇದಾ 
ದರೂ ಸದ್ಬೋಧ ಚಂದ್ರಿಕೆಯಲ್ಲಿಯೇ ಪ್ರಕಟವಾಗಿದೆ. 

ಏಳನೆಯದು:--*ಶ್ರೀ ಕೃಷ್ಣಲೀಲಾಮೃತವೆ'ಂಬ ಪುಸ್ತಕವು. ಇದರಲ್ಲಿ 
ಕನ್ನಡ ಕವಿ ರುದ್ರಭಟ್ಟನಿಂದ ವಿರಚಿತವಾದ ಜಗನ್ನಾ ಥವಿಜಯದಲ್ಲಿ ವರ್ಣಿ 
ಸಲ್ಪಟ್ಟ ಶ್ರೀಕೃಷ್ಣಚರಿತ್ರೆಯನ್ನೇ ಬಹಳೇ ಸುಂದರವಾಗಿ, ಚಿಕ್ಕಮಕ್ಕಳಿಗೂ 
ತಿಳಿಯುವಂತೆ ಉತ್ತಮ ತಿಳಿಗನ್ನಡದಲ್ಲಿ ವರ್ಣಿಸಿದ್ದಾರೆ. ಇದು ಮಾಲ 
ತೀಶ ವಿಜಯವೆಂಬ ಮಾಸಿಕದಲ್ಲಿ ಪ್ರಕಟವಾಗಿತ್ತು. 

ಎಂಟನೆಯದು:--"ಗೋಸಂರಕ್ಷಣೆ' ಎಂಬ ಪ್ರಬಂಧವು. ಇದರಲ್ಲಿ ಗೋ 
ಸಂರಕ್ಷಣೆಗೆ ಸಂಬಂಧಿಸಿದ ಅನೇಕ ನಿಷಯಗಳನ್ನು ಅನೇಕ ಶಾಸ್ತ್ರಾಧಾರ 
ಗಳಿಂದ ಪ್ರತಿಪಾದಿಸಿರುವರು. ಇದಕ್ಕೆ ದಾವಣಗೇರಿಯ ಪ್ರಾಣಿದಯಾಜ್ಞಾನ 
ಪ್ರಸಾರ ಸಂಘದವರು ಇಪ್ಪತ್ತೈದು ರೂಪಾಯಿ ಬಹುಮಾನ ಕೊಟ್ಟರುವರು; 
ಮತ್ತು ಅವರೇ ಇದನ್ನು ಮುದ್ರಿಸಿ ಪ್ರಸಿದ್ಧಿ ಸಿರುವರು. 

ಒಂಬತ್ತನೆಯದು:--«"ದಾಸಕೂಟರತ್ತ್ಮಾಕರ'' ಎಂಬದು, ಇದರಲ್ಲಿ 
ಸುಮಾರು ನೂರಾಐವತ್ತು ಜನ ದಾಸರಾಯರ ಚರಿತ್ರಗಳು ಅನೇಕ ಪ್ರಮಾಣ 
ಗಳಿಂದ ಕಾಲ ನಿರ್ಣಯ ಮಾಡಿ ಬರೆಯಲ್ಪಟ್ಟಿವೆ. ಇದು ಸುಮಾರು 
ಮೂರು ನೂರು ಪುಟಗಳ ದೊಡ್ಡ ಗ್ರಂಥವಿದ್ದು ಇನ್ನೂ ಮುದ್ರಿತವಾಗಿರುವ 
ದಿಲ್ಲ. ಇದನ್ನು ಮುದ್ರಿಸಬೇಕೆಂಬ ಆಶೆಯು ಅವರಿಗೆ ಬಹಳವಾಗಿತ್ತಾದರೂ 
ಆರ್ಥಿಕ.ಅನನುಕೂಲತೆಯ ದೆಸೆಯಿಂದ ಇದುವರೆಗೂ ಅವರ ಆಶೆಯು ಈಡೇರ 
ಲಿಲ್ಲ. ಈಗಲಾದರೂ ಯಾರಾದರು ಮಹನೀಯರು ಆಶ್ರಯ ಕೊಟ್ಟು, 
ಮುದ್ರಿಸಿ, ಪ್ರಸಿದ್ಧಿಸುವ ಹೊಣೆಯನ್ನು ಹೊತ್ತರೆ, ನಾನು ಸಂತೋಷದಿಂದ ಆ 
ಪುಸ್ತಕವನ್ನು ಕೊಡುತ್ತೀನಿ. ಅಂಥ ಮಹನೀಯರಾರಾದರೂ ಇದ್ದಲ್ಲಿ 
ಅವರು ನನ್ನ ಸಂಗಡ ಪತ್ರವ್ಯವಹಾರ ಮಾಡಬೇಕೆಂದು ಬೇಡುತ್ತೇನೆ. 

ಈ ಪ್ರಕಾರವಾಗಿ ಇಷ್ಟು ಗ್ರಂಥಗಳನ್ನು ಬರೆದದ್ದಲ್ಲದೆ "ಕರ್ನಾಟಕ 
ಗಂಗಾಲಹರಿ' ಎಂಬದೊಂದು ಸುಂದರ ಕಾವ್ಯವನ್ನು ರಚಿಸಿರುವರು. ಇದರ 
ಸವಿಯನ್ನಂತೂ ಇದನ್ನು ಓದಿಯೇ ಸವಿಯಬೇಕು. ಇದು ಮೈಸೂರಲ್ಲಿ 


Rarest Archiver 


(೬) 

ಹೊರಡುತ್ತಿದ್ದ ಕಾದಂಬರೀ ಸಂಗ್ರಹವೆಂಬ ಮಾಸಿಕದಲ್ಲಿ ಪ್ರಕಟವಾಗಿದೆ. 
ಇದರ ಪ್ರತಿಗಳು ಈಗ ಸಿಗದಂತಾಗಿವೆ. ಆದ್ದರಿಂದ ಎರಡನೇ ಆವೃತ್ತಿಯನ್ನು 
ತೆಗೆಯ ಬೇಕಾಗಿದೆ. 

ಇವಲ್ಲದೆ ಇನ್ನೂ ಎಷ್ಟೋ ಪದ ಪದ್ಯಗಳನ್ನು "ಮಾರುತೀಶವಿಠಲ' 
ಎಂಬ ಅಂಕಿತದಿಂದ ರಚಿಸಿರುವರೆಂಬದನ್ನು ಹಿಂದೆಯೇ ಹೇಳಿದ್ದೇನೆ. 

ಹೀಗೆ ಆನೇಕ ಗ್ರಂಥಗಳನ್ನು ಬರೆದೂ ಪದ ಪದ್ಯಗಳನ್ನು ರಚಿ 
ಸಿಯೂ ಕರ್ನಾಟಕ ಭಾಷಾಮಾತೆಯ ನೇವೆಯನ್ನು ಇರುವ ವರೆಗೂ ವ್ಯಾ 
ಹತವಾಗಿ ಮಾಡಿ ಕಡೆಗೆ ನಮ್ಮೆಲ್ಲರನ್ನು ಅನಾಧರನ್ನಾಗಿಯೂ ಅಪಾರ 
ದುಃಖಸಾಗರದಲ್ಲಿ ಮುಳುಗುವಂತೆಯೂ ಮಾಡಿ ಶಾಲಿವಾಹನ ಶಕದ 
೧೮೫೯ನೆಯ ಈಶ್ವರಸಂವತ್ಸರದ ಫಾಲ್ಗುಣ ಬಹುಳ ಚತುರ್ದಶಿ ಬುಧವಾರ 
(ತಾರೀಖು |! ೩೦-೩-೧೯೩೮) ದಿವಸ ಪರಂಛಾಮನನ್ನದಿದರು! ಇವರು 
ವೃದುಸ್ವಭಾವಿಗಳೂ ವಿನಯಶೀಲರೂ ಆಗಿದ್ದರಲ್ಲದೆ, ಕನ್ನಡ ಭಾಷೆಯಲ್ಲಿ 
ನುರಿತ ಲೇಖಕರೂ ಉತ್ತಮ ಕವಿಗಳೂ ಆಗಿದ್ದರು. ಇಂಧವರ ಮರಣದಿಂದ 
ಕರ್ನಾಟಕಕ್ಕೆ ಅಪಾರವಾದ ಹಾನ್‌ಯುಂಬಾಗಿಡೆ, ಎಂದು ಹೇಳಬಹುದು. 
ಪರಮಾತ್ಮನು ಇವರಿಗೆ ನಿರಂತರ ಮುಕ್ತಿಯನ್ನು ಕೊಡಲೆಂದೂ ನಮ 
ಕನ್ನ ಡನಾಡಿನಲ್ಲಿ ಇಂಧ ಕವಿಗಳೂ ಲೇಖಕರೂ ಅಸಂಖ್ಯಾಕವಾಗಿ ಉದಯಿ 
ಸುವಂತೆ ಅನುಗ್ರ ಹಿಸಲೆಂದೂ ಆ ಜಗನ್ರ್ನಿಯಂತನನ್ನೇ ಅನನ್ಯಭಾವದಿಂದ 
ಪ್ರಾರ್ಥಿಸಿ, ಈ ಲೇಖವನ್ನು ಮುಗಿಸುತ್ತೇನೆ. 


Rarest Archiver 


